ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಲಘು ಪ್ರಕಟಣೆ ಭಾಗ-2 
(ಸಾ೦ಸದಿಕ ಹಾಗೂ ಇತರೆ ವಿಷಯಗಳಗೆ ಸಂಬಂಧಿಸಿದ ಸಾಮಾನ್ಯ ಮಾಹಿತಿ) 
ಬುಧವಾರ, ದಿನಾಂಕ : 6ನೇ ಜುಲೈ, 2೦16 


ಸಂಖ್ಯೆ: 2೦4 


14ನೇ ವಿಧಾನ ಸಭೆಯ ಸದಸ್ಯರ ಹೆಸರು, ಕ್ಷೇತ್ರ, ವಿದ್ಯಾರ್ಹತೆ, ಭಾವಜತ್ರ, 
ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ಒಳಗೊಂಡ “14ನೇ ವಿಧಾನ ಸಭೆ ಸದಸ್ಯರ 
ಸಂಕ್ಷಿಪ್ತ ಮ್ಯಕ್ತಿ ಪರಿಚಯ” (ಪಾಕೆಟ್‌ ಡೈರಿ) ಎಂಬ ಶೀರ್ಷಿಕೆಯಡಿಯಲ್ಲ ಸಂಶೋಧನಾ 
ಮತ್ತು ಉಲ್ಲೇಖನಾ ಶಾಖೆ ವತಿಯಿಂದ ತಯಾರಿಸಿರುವ ಕಿರುಹೊತ್ತಿಗೆಯನ್ನು 
ಈಗಾಗಲೇ ಮಾನ್ಯ ಸದಸ್ಯರ ಉಪಯೋಗಕ್ಕಾಗಿ ವಿತರಿಸಲಾಗಿದೆ. ಸದರಿ 
ಕಿರುಹೊತ್ತಿಗೆಯ ಎರಡನೇ ಸಂಪುಟವನ್ನು ಮುದ್ರಿಸಿ ಪ್ರಕಟಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 
ಶೇಗ  ಪ್ರಕಟಸಿರುವ ಕಿರುಹೊತ್ತಿಗೆಯಲ್ಲಿ ತಪ್ಪುಗಳದ್ದಲ್ಲ ಅಥವಾ ಬದಲಾವಣೆ 
ಮಾಡಬೇಕಾಗಿದ್ದಲ್ಲ, ಭಾವಚಿತ್ರಗಳನ್ನು  ಬದಲಾಯುಸಬೇಕಾಗಿದ್ದಲ್ಲ ಹಾಗೂ 
ಕಿರುಹೊತ್ತಿಗೆಯನ್ನು ಇನ್ನಷ್ಟು ಉತ್ತಮ ಪಡಿಸಲು ಅಗತ್ಯ 
ತಿದ್ದುಪಡಿಗಳನ್ನು/ಅಭಿಪ್ರಾಯಗಳನ್ನು ಸಂಶೋಧನಾ ಮತ್ತು ಉಲ್ಲೇಬನಾ ಶಾಖೆ, ಕೊಠಡಿ 
ಸಂಖ್ಯೆ:19, ನೆಲಮಹಡಿ, ವಿಧಾನಸೌಧ, ಬೆಂಗಳೂರು, ಇಲ್ಲಗೆ ಅಖತ ಮೂಲಕ 
ನೀಡಬೇಕೆಂದು ಈ ಮೂಲಕ ಮಾನ್ಯ ಸದಸ್ಯರನ್ನು ಕೋರಲಾಗಿದೆ. ಈಗಾಗಲೇ 
ಪ್ರಕಟಸಿರುವ ಕಿರುಹೊತ್ತಿಗೆಯು ಸಂಶೋಧನಾ ಮತ್ತು ಉಲ್ಲೇಖನಾ ಶಾಖೆಯಲ್ಲ 
ಲಭ್ಯವಿರುತ್ತದೆ. 


ಎಸ್‌. ಮೂರ್ತಿ, 
ಕಾರ್ಯದರ್ಶಿ(ಪ್ರ) 
ಕರ್ನಾಟಕ ವಿಧಾನಸಭೆ 


ವಿಧಾನಸಭೆಯ ಎಲ್ಲಾ ಮಾನ್ಯ ಸದಸ್ಯರಿಗೆ. 


